ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 546(551) 
2) ಸದಸ್ಯರ ಹೆಸರು : ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಟೇತ್ರ) 
3) ಉತ್ತರಿಸುವ ದಿನಾಂಕ: : 24/09/2020 


4) ಉತ್ತರಿಸುವ ಸಚಿವರ ಹೆಸರು : 


ಮಾನ್ಯ ಮುಖ್ಯ ಮಂತ್ರಿಗಳು 


ಕ್ರಮ] ಪಶೆ ತ್ತರ 

ಸಂಖ್ಯೆ _ ಲ್ಲ ಉತ್ತ 

ಅ) ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ | ರೂ.13764.31 ಕೋಟಿಗಳು (ಜುಲೈ ಅಂತ್ಯದವರೆಗೆ) 
ಬರಬೇಕಾಗಿರುವ ಜಿ.ಎಸ್‌.ಟಿ. 
ಪರಿಹಾರದ ಮೊತ್ತವೆಷ್ಟು; 

ಆ) |ಸರಕು ಮತ್ತು ಸೇವಾ ತೆರಿಗೆ | ರೂ.13764.31 ಕೋಟಿಗಳು (ಜುಲೈ ಅಂತ್ಯದವರೆಗೆ) 

(ಜಿ.ಎಸ್‌.ಟಿ) ನಷ್ಟ ಪರಿಹಾರದ 
ಅಲಭ್ಯತೆಯಿಂದಾಗಿ ಉಂಟಾಗಿರುವ 
ಆದಾಯ ಕೊರತೆ ಎಷ್ಟು; 

ಇ) | ಜಿ.ಎಸ್‌.ಟಿ. ಸೆಸ್‌ ಹಾಗೂ ವಿಶೇಷ | ಜಿ.ಎಸ್‌.ಟಿ. ನಷ್ಟ ಪರಿಹಾರ ಪಡೆಯುವ ಬಗ್ಗೆ ಕೇಂದ್ರ ಸರ್ಕಾರವು 
ರೂಪದ ಸಾಲ ಪಡೆಯುವ ಬಗ್ಗೆ| ಎರಡು ಆಯ್ಕೆಗಳನ್ನು ನೀಡಿದ್ದು, ಇದರಲ್ಲಿ ರಾಜ್ಯ ಸರ್ಕಾರವು 
ಸರ್ಕಾರ ಯಾವ ವಿಧಾನವನ್ನು ಆಯ್ಕೆ | ಆಯ್ಕೆ-1ನ್ನು ಆಯ್ಕೆ ಮಾಡಿಕೊಂಡಿದ್ದು, ಇದರಲ್ಲಿ ರೂ.11,324 
ಮಾಡಿಕೊಂಡಿದೆ; ಇದರಲ್ಲಿ ಎಷ್ಟು| ಕೋಟಿ ಸಾಲ ಪಡೆಯಬಹುದಾಗಿದೆ. ಬಡ್ಡಿ ದರವು ಸಾಲ ಪಡೆದ 
ಸಾಲ ಪಡೆಯುವ ಉದ್ದೇಶ ಹೊಂದಿದೆ; | ಸಮಯದಲ್ಲಿ ನಿರ್ಧಾರವಾಗುತ್ತದೆ. ಈ ಸಾಲದ ಮೊತ್ತವನ್ನು 
ಇದಕ್ಕೆ ಪಾವತಿಸಬೇಕಾದ ಬಡ್ಡಿದರ ರಾಜ್ಯದ ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ 
ಎಷ್ಟು ಇದನ್ನು ಸರ್ಕಾರ ಯಾವ | ಉಪಯೋಗಿಸಿಕೊಳ್ಳಲಾಗುವುದು. 
ಉದ್ದೇಶಕ್ಕೆ ಬಳಸಿಕೊಳ್ಳಲು 
ತೀರ್ಮಾನಿಸಲಾಗಿದೆ; ಹಾಗೂ 
ಇದರಿಂದಾಗುವ ಅನುಕೂಲಗಳೇನು; 

ಈ) |ಸಾಲ ಪಡೆದಲ್ಲಿ, ಈ ಸಾಲದ ಮೇಲಿನ | ಜಿ.ಎಸ್‌.ಟಿ. ನಷ್ಟ ಪರಿಹಾರದ ಬದಲು ಪಡೆದ ಸಾಲದ ಮೇಲಿನ 
ಬಡ್ಡಿಯನ್ನು ಸರ್ಕಾರ ಯಾವ | ಬಡ್ಡಿಯನ್ನು ಕೇಂದ್ರ ಸರ್ಕಾರವೇ ಪಾವತಿ ಮಾಡುತ್ತದೆ. 
ಸಂಪನ್ಮ್ಕೂಲದಿಂದ 
ಪಾವತಿಸಬೇಕಾಗುತ್ತದೆ (ವಿವರ 
ನೀಡುವುದು): 

'ಉ) ರಾಜ್ಯ ಸರ್ಕಾರದ `ಯಣಭಾರ ಎಷ್ಟು]ರೂ11324 ಕೋಟಿ ಕೇಂದ್ರ ep ene 
ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಹಾಗೂ | ಬಡ್ಡಿಯನ್ನು ಮರುಪಾವತಿ ಮಾಡುತ್ತಿದ್ದು, ಇದರಿಂದ ರಾಜ್ಯಕ್ಕೆ 
ಈಗ ಹಾಲಿ ಇರುವ ಖಣಭಾರ | ಖುಣಭಾರವಿರುವುದಿಲ್ಲ. ಮಹಾಲೇಖಪಾಲರ ಪೂರ್ವ ವಾಸ್ತವಿಕ 
ಎಷ್ಟು? ಲೆಕ್ಕದ ಅನುಸಾರ ಮಾರ್ಚ್‌-2020ರ ಅಂತ್ಯಕ್ಕೆ ರಾಜ್ಯ ಸರ್ಕಾರದ 

ಮೇಲೆ ಇರುವ ಬಾಕಿ ಸಾಲದ ಮೊತ್ತ ರೂ.2,34,245.42 
ಕೋಟಿಗಳು. * 
ಸಂಖ್ಯೆ: ಆಇ 57 ಸಿಎಸ್‌ಎಲ್‌ 2020 
ಿಖಸೆ- ಆ0೮೬ಔ ೦ಊತ ಫ್ಞೆ 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯ ಮಂತ್ರಿ. 


